ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 585 
ಸದಸ್ಕರ ಹೆಸರು : ಶ್ರೀ ಅ.ದೇವೇಗೌಡ (ಪದವೀಧರರ ಕ್ಷೇತ್ರ) 
ಉತರಿಸಬೇಕಾದ ದಿನಾಂಕ : 24-09-2020 


: ಮಾನ್ಯ ಮುಖ್ಯಮಂತ್ರಿಗಳು 


ಕ್ರಸಂ ಪಶ್ನೆ ಉತ್ತರ 

ಅ) | ರಾಜ್ಯದಲ್ಲಿ 6ನೇ ವೇತನ ಆಯೋಗದ 
ವರದಿಯನ್ನು ಜಾರಿಗೆ ತಂದಿದ್ದರೂ ರಾಜ್ಯ ಮತ್ತು ವ 
ಕೇಂದ್ರ ಸರ್ಕಾರಿ ನೌಕರರುಗಳ ವೇತನದಲ್ಲಿ i 
ತಾರತಮ್ಯವಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

ಆ) |ದೇಶದಲ್ಲಿ ಹಲವು ರಾಜ್ಯಗಳು ಅಲ್ಲಿನ [ರಾಜ್ಯ ಸರ್ಕಾರವು ಸಾಂಪ್ರದಾಯಿಕವಾಗಿ 
ನೌಕರರುಗಳಿಗೆ ಕೇಂದ್ರ ಸರ್ಕಾರದ ಸರ್ಕಾರಿ | ಕೇಂದ್ರ ವೇತನ ಆಯೋಗಗಳ ಶಿಫಾರಸ್ಸು 
ನೌಕರರಿಗೆ ಸಮನಾಂತರವಾಗಿ ವೇತನ / ಪಿಂಚಣಿ| ಹಾಗೂ ಕೇಂದ್ರ ವೇತನ ಪರಿಷ್ಠರಣೆಯ 
ಸೌಲಭ್ಯವನ್ನು ನೀಡುತ್ತಿದ್ದು ರಾಜ್ಯದಲ್ಲಿ ಸದರಿ | ಅವಧಿಯನ್ನು ಅನುಸರಿಸದೇ ತನ್ನದೇ ಆದ 
ಸೌಲಭ್ಯವನ್ನು ಜಾರಿಗೆ ತರದಿರಲು ಕಾರಣವೇನು; ವೇತನ ಆಯೋಗಗಳ / ವೇತನ ಸಮಿತಿಗಳ 

ಶಿಫಾರಸ್ಸಿನ ಮೇರೆಗೆ ರಾಜ್ಯ ಸರ್ಕಾರಿ ನೌಕರರ 
ವೇತನ ಮತ್ತು ಭತ್ಯೆಗಳನ್ನು ಕಾಲದಿಂದ ಕಾಲಕ್ಕೆ 
ಪರಿಷ್ಠರಿಸಿಕೊಂಡು ಬಂದಿರುತ್ತದೆ ಮತ್ತು ರಾಜ್ಯ 
ಸರ್ಕಾರಿ ನೌಕರರ ವೇತನವನ್ನು ರಾಜ್ಯ 
ಸರ್ಕಾರದ ನಿಯಮಗಳ ಪಕಾರ 
ಪಾವತಿಸಲಾಗುತ್ತಿರುತ್ತದೆ. ಆದುದರಿಂದ, 
ಕೇಂದ್ರ ಸರ್ಕಾರದ ನಿಯಮಗಳು ಮತ್ತು 
ಕೇಂದ್ರ ವೇತನ ಆಯೋಗದ ಶಿಫಾರಸ್ಸುಗಳು 
ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ವಯಿಸುವುದಿಲ್ಲ. 
ಇ) |ರಾಜ್ಯದ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ 


ನೌಕರರಿಗೆ ನೀಡುತ್ತಿರುವ ಕೇಂದ್ರದ 7ನೇ ವೇತನ 
ಆಯೋಗದ ಶಿಫಾರಸ್ಸುಗಳನ್ನು ಜಾರಿಗೆ ತರಲು 
ಯಾವ ಕಮ ಕೈಗೊಳಲಾಗುವುದು; 


ಮೇಲಿನ ಉತ್ತರ (ಆ) ದಿಂದಾಗಿ 
ಉದ್ದವಿಸುವುದಿಲ್ಲ. 


ಈ) |ಈ ರೀತಿ ವೇತನ ತಾರತಮ್ಯವನ್ನು | ಮೇಲಿನ ಉತರ (ಆ) ದಿಂದಾಗಿ 
ಮ ಆಡಳಿತದಲ್ಲಿ ದಕ್ಷತೆಯನ್ನು | ಉದ್ದವಿಸುವುದಿಲ್ಲ 
ಹೆಚ್ಚಿಸಿ ಪ್ರಾಚಾರಕ್ಕೆ ಕಡಿವಾಣ | 
pe 
ಉ) | ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಖಿಲ | ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಖಿಲ 
ಭಾರತ ಸೇವೆಯ ಅಧಿಕಾರಿಗಳಿಗೆ ಈಗಾಗಲೇ | ಭಾರತ ಸೇವೆಯ ಅಧಿಕಾರಿಗಳಿಗೆ ಕೇಂದ್ರ 
7ನೇ ವೇತನ ಆಯೋಗದ ಶಿಫಾರಸ್ಸಿನಡಿಯಲ್ಲಿ | ಸರ್ಕಾರದ ವೇತನ ನಿಯಮಗಳ ಪ್ರಕಾರ 
ಸಂಬಳ ಸೌಲಭ್ಯವನ್ನು ನೀಡುತ್ತಿರುವುದರಿಂದ ವೇತನ ಮತ್ತು ಭತ್ಯೆಗಳನ್ನು ಹಾಗೂ ರಾಜ್ಯ 
ಅವರ ಕೈಕೆಳಗೆ ಹೆಚ್ಚಿನ ಜವಾಬ್ದಾರಿಯಿಂದ ಸರ್ಕಾರಿ ಸಫೌಕರರಿಗೆ ರಾಜ್ಯ ವೇತನ 
ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರಿ ನಿಯಮಗಳ ಪ್ರಕಾರ ವೇತನ ಮತ್ತು 
ನೌಕರರುಗಳಿಗೆ ಈ ತಾರತಮ್ಯದಿಂದ | ಭತ್ಯೆಗಳನ್ನು ಪಾವತಿಸಲಾಗುತ್ತಿರುತ್ತದೆ. 
ಅನ್ಯಾಯವಾಗುವುದಿಲ್ಲವೇ; ಆದುದರಿಂದ, ಅಖಿಲ ಭಾರತ ಸೇವೆಯ 
ಅಧಿಕಾರಿಗಳ ಮತ್ತು ರಾಜ್ಯ ಸರ್ಕಾರಿ ನೌಕರರ 
ವೇತನವನ್ನು ಹೋಲಿಸಲು" ಬರುವುದಿಲ್ಲ. 
ಊ) | ಈ ಅನ್ಯಾಯವನ್ನು ಯಾವಾಗ ಮೇಲಿನ (ಆ) ಮತ್ತು (ಉ) ಉತ್ತರದಿಂದ 
ಸರಿಪಡಿಸಲಾಗುವುದು? ಇದಕ್ಕೆ ಉತ್ತರಿಸುವ ಪ್ರಮೇಯ 
ಉದ್ದವಿಸುವುದಿಲ್ಲ. 


ಸಂ: ಆಇ 17 ಎಸ್‌ಆರ್‌ಪಿ 


2020 


(ಬಿ.ಎಸ್‌. ಯಡಿಯೂರಪ್ಪ jw 
ಮುಖ್ಯಮಂತ್ರಿ. 


